CPMG/ KA/ BG-GPO/13/2003-2005 ಸುವರ್ಣ ಕರ್ನಾಟಕ - 2006 





ಕರ್ನಾಟಕ ರಾಜ್ಯಪತ್ರ 


ಪಕಟಿಸ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೦ | ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೧, ೨೦೦೫ (ಮಾರ್ಗಶಿರ ೧೦, ಶಕ ವರ್ಷ ೧೯೨೭) | ಸಂಚಿಕೆ ೪೭ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 103 ಎಲ್‌ಎಜಿ 2005, ಬೆಂಗಳೂರು, ದಿನಾಂಕ: 6ನೇ ಅಕ್ಟೋಬರ್‌ 2005 
ಶ್ರೀ ಎಸ್‌.ಕೆ. ಪಾಟೀಲ್‌, ಜಿಲ್ಲಾ ಸರ್ಕಾರಿ ವಕೀಲರು, ಗದಗ್‌, ಇವರನ್ನು ದಿನಾಂಕ: 18.9.2005 ರಿಂದ ಜಾರಿಗೆ ಬರುವಂತೆ ಪುನಃ ಎರಡು 
ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಕರ್ನಾಟಕ ಕಾನೂನು ಅಧಿಕಾರಿಗಳ 
(ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು 1977 ರಲ್ಲಿನ ಷರತ್ತುಗಳಿಗೊಳಪಟ್ಟು ಗದಗ್‌ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ 
ಮುಂದುವರೆಸಿದೆ. 











ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಗಂಗನರಸಯ್ಯ 
ಪಿ.ಆರ್‌. 1318 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾನೂನು ಇಲಾಖೆ (ಆಡಳಿತ-1). 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 149 SFP 2005 (1) Bangalore, Dated: 3° November, 2005 

Sri Ashok Kumar Singh, IFS, (KN-80), Chief Conservator of Forests, waiting for posting, is posted 
with immediate effect and until further orders as Chief Conservator of Forests, Watershed Development 
Board, Bangalore, in the upgraded post, vice Dr. C.D.Dyavaiah, IFS transferred. 

Sri R. Uday Kumar, IFS (KN-83), Conservator of Forests, waiting for posting, is posted with 
immediate effect and until further orders as Conservator of Forests, Working Plan, Chickmagalur, vice Sri. 
V. Rangaswamy, IFS., transferred. 

Sri. B.P. Ravi, IFS (KN-92), Deputy Conservator of Forests, waiting for posting, is posted with 
immediate effect and until further orders as Deputy Conservator of Forests, Koppa Division, Koppa, vice 
Sri Rajkumar Srivastava, IFS transferred. 

By Order and in the name of the Governor of Karnataka, 
K. SUDHAKARA SHETTY 
Under Secretary to Government 
P.R. 1319 Department of Personnel and Administrative Reforms 
(Services-1). 
NOTIFICATION 
No. DPAR 332 SAS 2005, Bangalore, dated 3rd Novmeber 2005 

Sri V.P. Baligar, IAS (KN 80), Secretary to Government, Rural Development and Panchayat Raj 

Department, Bangalore is promoted to officiate in the Above Supertime Scale of IAS viz. Rs. 22400-525- 


( ೪೫೭ ) 


೪೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧, ೨೦೦೫ ಭಾಗ - ೨ 





24500 with immediate effect and posted until further orders as Principal Secretary to Government, Rural 
Development and Panchayat Raj Department, Bangalore in the upgraded post. 

Dr. Anup K. Pujari, IAS (KN 80), Managing Director, Karnataka Food and Civil Supplies 
Corporation Limited, Bangalore, is promoted to officiate in the Above Supertime Scale of IAS viz. Rs. 
22400-525-24500 with immediate effect and his services are continued to be placed at the dispoal of 
Food, Civil Supplies and Consumer Affairs Department until further orders as Managing Director, 
Karnataka Food and Civil Supplies Corporation Limited, Bangalore. 

Shri Upendra Tripathy, IAS (KN 80), Managing Director, Bangalore Metropolitan Transport 
Corporation, Bangalore, is promoted to officiate in the Above Supertime Scale of IAS viz. Rs. 22400-525- 
24500 with immediate effect and his services are continued to be placed at the disposal of Transport 
Department until further orders as Managing Director, Bangalore Metropolitan Transport Corporation, 
Bangalore. 

Shri S.M. Jaamdar, IAS (KN 80), Secretary to Government, Revenue Department, Bangalore is 
promoted to officiate in the Above Supertime Scale of IAS viz. Rs. 22400-5250-24500 with immediate 
effect and posted until further orders as Principal Secretary to Goverment, Revenue Department, 
Bangalore in the upgraded post. 

Dr. R.G. Nadadur, IAS (KN 80), presently working as Joint Secretary (Finance) to Government of 
India, Department of Space, Bangalore on Central deputation is accorded proforma promotion to the 
Above Supertime Scale of IAS viz. Rs. 22400-525-24500 as per the Government of India letter No. 
11030/17/93-AIS (1) dated 11.04.2001 with effect from the date on which his junior Shri R.B. Agawane, 
IAS (KN 80) is promoted to the Above Supertime Scale. 

Shri R.B. Agawane, IAS (KN 80), Regional Commissioner, Bangalore, is promoted to officiate in 
the Above Supertime Scale of IAS viz Rs. 22400-525-24500 with immediate effect and he is posted for a 
day as Principal Secretary to Government, Animal Husbandry and Fisheries Department, Bangalore vice 
Sri G. Raju Prem Kumar, IAS, proceeding on leave. From the next day be is posted until further orders as 
Regional Commisioner, Bangalore in the upgraded post. On return from leave, Shri G. Raju Prem Kumar, 
IAS (KN 76) is re-posted as Principal Secretary to Government, Animal Husbandry and Fisheries 
Department, Bangalore. 

By Order and in the name of the Governor of Karnataka, 
K. SUDHAKARA SHETTY 
Under Secretary to Government 
P.R. 1320 Department of Personnel and Administrative Reforms 
(Services-1). 
NOTIFICATION 
No. DPAR 149 SFP 2005(2), Bangalore, dated 3rd Novmeber 2005 

The services of G.V. Sugur, IFS (KN 79), Chief Conservator of Forests & Executive Director, 
Karnataka Forest Development Corporation, Shimoga, are withdrawn from the Forests, Ecology and 
Environment Department, Bangalore with immediate effect and his services are placed at the disposal of 
Education Department (Higher Education), Bangalore, until further orders for posting him as Registrar, 
Women's University, Bijapur, vice Sri K.Yekantappa, IFS transferred. 

The services of Sri K. Yekantappa, IFS, (KN-80), Chief Conservator of Forests, are withdrawn 
from the Education Department (Higher Education), Bangalore, with immediate effect and his services are 
placed at the disposal of Forests, Ecology and Environment Department, Bangalore until further orders for 
posting him as Chief Conservator of Forests & Executive Director, Karnataka Forest Development 
Corporation, Shimoga vice Sri G.V. Sugur, IFS transferred. 

The services of Dr. C.D. Dyavaiah, IFS (KN-82), Conservator of Forests, Watershed 
Development Board, Bangalore, are placed at the disposal of Education Department (Higher Education), 
Bangalore, until further orders for posting him as Registrar, Tumkur University, Tumkur in the existing 
vacancy. 

Sri Rajkumar Srivastava, IFS (KN-91), Deputy Conservator of Forests, Koppa Division, Koppa, is 
transferred with immediate effect and posted until further orders as Silviculturist, Madikeri, in the existing 
vacancy. 

By Order and in the name of the Governor of Karnataka, 
K. SUDHAKARA SHETTY 
Under Secretary to Government 
P.R. 1321 Department of Personnel and Administrative Reforms 
(Services-1). 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೧, ೨೦೦೫ ೪೫೯ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 256 ಸಅಸೇ 2005 (ಭಾ), ಬೆಂಗಳೂರು, ದಿನಾಂಕ: 08ನೇ ನವೆಂಬರ್‌ 2005 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಶಾಖಾಧಿಕಾರಿಗಳಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ ನಿಯಮ 
32ರಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಧೀನ ಕಾರ್ಯದರ್ಶಿ ಹುದ್ದೆಗಳಲ್ಲಿ ಸ್ವತಂತ್ರ ಪ್ರಭಾರದ ಮೇರೆಗೆ ಈ 
ಕೆಳಗಿನಂತೆ ಸ್ಥಳ ನಿಯುಕ್ತಿಗೊಳಿಸಿದೆ. ಈ ಅಧಿಕಾರಿಗಳು ಸ್ಥಳನಿಯುಕ್ತಿಗೊಂಡ ಹುದ್ದೆಗಳಲ್ಲಿ 15 ದಿನಗಳೊಳಗೆ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 


























ಕ್ರ.ಸ. ಅಧಿಕಾರಿಯ ಹೆಸರು, ಪದನಾಮ ಮತ್ತು ಪ್ರಸ್ತುತ ಅಧೀನ ಕಾರ್ಯದರ್ಶಿ ವೃಂದದಲ್ಲಿ ಸ್ಥಳನಿಯುಕ್ತಿಗೊಳಿಸಲಾದ ಹುದ್ದೆ 
ಕಾರ್ಯನಿರ್ವಹಿಸುತ್ತಿರುವ ಇಲಾಖೆ 

1 ಶ್ರೀಮತಿ ಕೆ.ಧನಲಕ್ಷ್ಮಿ ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಆಡಳಿತ) - ಖಾಲಿ ಹುದ್ದೆ 
ಶಾಖಾಧಿಕಾರಿ, ಇಂಧನ ಇಲಾಖೆ 

2 ಶ್ರೀ ಎಂ.ಪಿ. ಮಂಜುನಾಥ್‌, ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ವಿಶ್ವವಿದ್ಯಾಲಯಗಳು) - 
ಶಾಖಾಧಿಕಾರಿ, ಕಂದಾಯ ಇಲಾಖೆ ಖಾಲಿ ಹುದ್ದೆ 

3 ಶ್ರೀ ರಾಮಚಂದ್ರಯ್ಯ, ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ - ಶ್ರೀ ಡಿ.ಬಿ. ಗಣಾಚಾರಿ, 
ಶಾಖಾಧಿಕಾರಿ, ಸಿ.ಅ.ಸು.ಇ. (ಜನಸ್ಪಂದನ ಕೋಶ) ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 

ಭಾಗ - 1 


ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಅಧೀನ ಕಾರ್ಯದರ್ಶಿ, ಶ್ರೀ ಡಿ.ಬಿ. ಗಣಾಚಾರಿ, ಕಂದಾಯ ಇಲಾಖೆ, ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
(ವೈದ್ಯಕೀಯ ಶಿಕ್ಷಣ) - ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1322 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: 210 ಮಾಇಸೇ 2003 (3), ಬೆಂಗಳೂರು, ದಿನಾಂಕ: 06ನೇ ಅಕ್ಟೋಬರ್‌ 2005 

ಕೃಷಿ ಮಾರಾಟ ಇಲಾಖೆಯ ಜಿಲ್ಲಾ ಲೆಕ್ಕಪರಿಶೋಧಕರ ಪದವೃಂದದಲ್ಲಿ ಸ್ವತಂತ್ರ ಪ್ರಭಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ 
ಅಧಿಕಾರಿಗಳಿಗೆ ಜಿಲ್ಲಾ ಲೆಕ್ಕಪರಿಶೋಧಕರ (ವೇತನ ಶ್ರೇಣಿ ರೂ. 5575-10620) ಹುದ್ದೆಗೆ ತಕ್ಷಣದಿಂದ ಅನ್ವಯಿಸುವಂತೆ, ಸ್ಥಾನಪನ್ನ ಪದೋನ್ನತಿ ನೀಡಿ 
ಅವರ ಹೆಸರುಗಳ ಎದುರಿಗೆ ಸೂಚಿಸಲಾದ ಹುದ್ದೆ ಮತ್ತು ಸ್ಥಳಕ್ಕೆ, ಸಾರ್ವಜನಿಕ ಮತ್ತು ಆಡಳಿತಾತಕ್ರ ಹಿತದೃಷ್ಟಿಯಿಂದ ಹಾಗೂ ಮುಂದಿನ 
ಆದೇಶದವರೆವಿಗೂ ನೇಮಕಮಾಡಿ ಆದೇಶಿಸಲಾಗಿದೆ. 






































ಕ್ರ.ಸಂ. ಅಧಿಕಾರಿಯ ಹೆಸರು ಮತ್ತು ಹುದ್ದೆ ಸ್ಥಾನವನ್ನು ಪದೋನ್ನತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿದ ಜಾಗ 

1 ಶ್ರೀ ಎ.ಆರ್‌. ರಾಮಸ್ವಾಮಿ ಕಾರ್ಯದರ್ಶಿ, ಕೃಉಮಾಸ, ಮಾಲೂರು. 
ಕಾರ್ಯದರ್ಶಿ, ಕೃಉಮಾಸ, ಮಾಲೂರು 

2 ಶ್ರೀ ಬಿ. ಮಲ್ಲಿಕಾರ್ಜುನಸ್ವಾಮಿ ಕಾರ್ಯದರ್ಶಿ, ಕೃಉಮಾಸ, ಪಿರಿಯಾಪಟ್ಟಣ 
ಕಾರ್ಯದರ್ಶಿ, ಕೃಉಮಾಸ, ಪಿರಿಯಾಪಟ್ಟಣ 

3 ಶ್ರೀ ಹೆಚ್‌.ವಿ. ಪುರಾಣಿಕ್‌ ಕಾರ್ಯದರ್ಶಿ, ಕೃಉಮಾಸ, ರಾಮದುರ್ಗ 
ಕಾರ್ಯದರ್ಶಿ, ಕೃಉಮಾಸ, ಹಳಿಯಾಳ 

4 ಶ್ರೀ ಎಂ.ಎಸ್‌. ವೆಂಕಟಸುಬ್ಬರಾವ್‌ ಸಹಾಯಕ ಕಾರ್ಯದರ್ಶಿ, ಕೃಉಮಾಸ, ಬೆಂಗಳೂರು 
ಸಹಾಯಕ ಕಾರ್ಯದರ್ಶಿ, ಕೃಉಮಾಸ, ಬೆಂಗಳೂರು 

5 ಶ್ರೀ ಜಿ.ಎ. ಬುರುಡಿ ಕಾರ್ಯದರ್ಶಿ, ಕೃಉಮಾಸ, ಲಕ್ಷ್ಮೇಶ್ವರ 
ಕಾರ್ಯದರ್ಶಿ, ಕೃಉಮಾಸ, ಲಕ್ಷ್ಮೇಶ್ವರ 

6 ಶ್ರೀ ಎಂ. ಕೃಷ್ಣನ್‌ ಕಾರ್ಯದರ್ಶಿ, ಕೃಉಮಾಸ, ಶ್ರೀನಿವಾಸಪುರ 
ಕಾರ್ಯದರ್ಶಿ, ಕೃಉಮಾಸ, ಶ್ರೀನಿವಾಸಪುರ 

7 ಶ್ರೀ ಆರ್‌.ಎಂ. ಉಗಾರೆ ಕಾರ್ಯದರ್ಶಿ, ಕೃಉಮಾಸ, ಸಿದ್ದಾಪುರ 
ಕಾರ್ಯದರ್ಶಿ, ಕೃಉಮಾಸ, ಅಥಣಿ 

8 ಶ್ರೀ ಬಿ.ಆರ್‌. ಶ್ರೀನಿವಾಸಮೂರ್ತಿ ಸಹಾಯಕ ಕಾರ್ಯದರ್ಶಿ, ಕೃಉಮಾಸ, ಬೆಂಗಳೂರು 
ಸಹಾಯಕ ಕಾರ್ಯದರ್ಶಿ, ಕೃಉಮಾಸ, ಬೆಂಗಳೂರು 

9 ಶ್ರೀ ಎಂ.ಎಸ್‌. ಶೇಡದ್‌ ಕಾರ್ಯದರ್ಶಿ, ಕೃಉಮಾಸ, ಕೊಟ್ಟೂರು 
ಕಾರ್ಯದರ್ಶಿ, ಕೃಉಮಾಸ, ಕೊಟ್ಟೂರು 

10 | ಶ್ರೀ ಸಿ.ಬಿ. ವಿಭೂತಿ ಕಾರ್ಯದರ್ಶಿ, ಕೃಉಮಾಸ, ಹಳಿಯಾಳ 
ಕಾರ್ಯದರ್ಶಿ, ಕೃಉಮಾಸ, ರಾಮದುರ್ಗ 

















೪೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧, ೨೦೦೫ ಭಾಗ - ೨ 

















11 ಶ್ರೀ ಎಂ. ಯತಿರಾಜ್‌, ಕಾರ್ಯದರ್ಶಿ, ಕೃಉಮಾಸ, ಅಥಣಿ 
ಕಾರ್ಯದರ್ಶಿ, ಕೃಉಮಾಸ, ಸಿದ್ದಾಪುರ 

12 ಶ್ರೀ ಹೆಚ್‌.ಕೆ. ರೇಣುಕಾರಾಧ್ಯ, ಕಾರ್ಯದರ್ಶಿ, ಕೃಉಮಾಸ, ಬಾದಾಮಿ 
ಕಾರ್ಯದರ್ಶಿ, ಕೃಉಮಾಸ, ಚಿಕ್ಕಬಳ್ಳಾಪುರ 

13 ಶ್ರೀ ತುಳಸೀನಾಯಕ್‌, ಕಾರ್ಯದರ್ಶಿ, ಕೃಉಮಾಸ, ಚಿಕ್ಕಮಗಳೂರು 
ಕಾರ್ಯದರ್ಶಿ, ಕೃಉಮಾಸ, ಚಿಕ್ಕಮಗಳೂರು 











ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿನ ಅರ್ಜಿ ಸಂಖ್ಯೆ: 8106-8110/2001 ರಲ್ಲಿ ನೀಡಬಹುದಾದ ಅಂತಿಮ ತೀರ್ಪಿನನುಸಾರ 
ಮೇಲ್ಕಂಡ ಅಧಿಕಾರಿಗಳ ಜೇಷ್ಠತೆ ಮತ್ತು ಅರ್ಹತಾ ದಿನಾಂಕಗಳನ್ನು ಪುನರ್‌ ನಿಗಧಿಪಡಿಸುವ ಷರತ್ತಿಗೊಳಪಟ್ಟು ಈ ಆದೇಶವನ್ನು ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1323 ಬಿ.ಎಸ್‌. ಜಾಪಾಲಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 185 SPS 2005, Bangalore, Dated: 5" November, 2005 
Sri Prashant Kumar Thakur, IPS, (KN 92), Superintendent of Police, Intelligence, Bangalore is 
transferred with immediate effect and posted until further orders as Superintendent of Police, COD, 
Bangalore vice Sri Muthuraya transferred. 
By Order and in the name of the Governor of Karnataka, 
EKROOP CAUR 
Deputy Secretary to Government 
P.R. 1324 Department of Personnel and Administrative Reforms 
(Services). 


HIGH COURT OF KARNATAKA 
NOTIFICATION No. RSB: 60/2001, Bangalore, Dated: 7" November, 2005 
In exercise of the powers conferred Under Section 407 of the Code of Criminal Procedure, the 
following Sessions Cases pending on the file of Addl. District & Sessions Judge, Raichur are hereby 


withdrawn and transferred to the file of the Prl. Dist. & Sessions Judges, Raichur for disposal in 
accordance with law. 


By Order of the High Court, 
P.R. 1325 N. ANAND 
REGISTRAR GENERAL. 


NOTIFICATION 
No. GOB(1)331/2002, Bangalore, Dated: 8" November, 2005 


In exercise of the powers conferred Under sub-section (1) of Section 13 of the Code of Criminal 
Procedure, 1973 (Central Act 2 of 1974), the High Court of Karnataka hereby confers the powers of the 
Judicial Magistrate of Second Class on Sri. Vishal R., 1.A.S., Probationer of 2004 Batch (Karnataka 
Cadre) and appoints him as Special Judicial Magistrate under sub-section (2) of Section 13 of the said 
Code, for trial of cases transferred to him by the District & Sessions Judge, U.K., Karwar, during the 
period of his Judicial Training in Uttara Kannada District from 15.11.2005 to 18.04.2006. 

By Order of the High Court, 
P.R. 1326 N. ANAND 


REGISTRAR GENERAL. 


NOTIFICATION 
No. GOB(1) 13(29)/2005, Bangalore, Dated: 9" November, 2005 
In exercise of the powers vested under sub-section (2) of Section 12 of the Code of Criminal 
Procedure 1973 (Central Act No. 2/1974), the High Court of Karnataka hereby appoints Prl. Civil Judge 
(Jr.Dn.) and JMFC, Chamarajanagar as the Addl. Chief Judicial Magistrate, Chamarajanagar after the 
office hours of 29.10.2005 till the midnight of 5.11.2005. 
By Order of the High Court, 
P.R. 1327 R. RANGASWAMY 
ASSISTANT REGISTRAR. 





ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೧, ೨೦೦೫ ೪೬೧ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 768 SAS 2004, Bangalore, Dated: 10" November, 2005 
The services of Shir S.M. Acharya, IAS (KN 74), Principal Secretary to Government DPAR (Ar. 
Training & Political Pension), Bangalore are placed at the disposal of Government of India, Department of 
Personnel and Training, New Delhi with immediate effect and until further orders, for appointment as 
Additional Secretary in the Ministry of Urban Development, New Delhi, on Central Deputation basis. 
This issues in pursuance of the communication No. 2.14.2005-EO(SM-lI) dated 31.10.2005 of the 
Government of India, Department of Personal and Training, New Delhi. 
By Order and in the name of the Governor of Karnataka, 
K. SUDHAKARA SHETTY 
Under Secretary to Government 
P.R. 1328 Department of Personnel and Administrative Reforms 
(Services-1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 418 ಆಸೇಇ 2005, ಬೆಂಗಳೂರು, ದಿನಾಂಕ: 08ನೇ ನವೆಂಬರ್‌ 2005 
ಶ್ರೀ ಬಿ.ಎಸ್‌. ಶೇಖರಪ್ಪ, ಕೆ.ಎ.ಎಸ್‌. (ಆಯ್ದೆ ಶ್ರೇಣಿ) ಅಧಿಕಾರಿ ಹಾಲಿ ಕಾರ್ಯದರ್ಶಿ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು 
ಒಳಚರಂಡಿ ಮಂಡಳಿ, ಬೆಂಗಳೂರು ಇವರು ದಿನಾಂಕ: 24.08.2005 ರಿಂದ ಮತ್ತು 05.10.2005 ರವರೆಗೆ ಕಳೆದ ಅವಧಿಯನ್ನು ಕರ್ನಾಟಕ ಸಿವಿಲ್‌ 
ಸೇವಾ ನಿಯಮಗಳ ನಿಯಮ 8(15) (ಎಫ್‌) ರನ್ವಯ ಕಡ್ಡಾಯ ನೇಮಕಾತಿ ನಿರೀಕ್ಷಣಾ ಅವಧಿಯೆಂದು ಪರಿಗಣಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1329 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 417 ಆಸೇಇ 2005, ಬೆಂಗಳೂರು, ದಿನಾಂಕ: 08ನೇ ನವೆಂಬರ್‌ 2005 
ಶ್ರೀ ಅತೀಶ್‌ ಅಹಮದ್‌, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಪರಿಷತ್‌ ಕಾರ್ಯದರ್ಶಿ, ಬೆಂಗಳೂರು ಮಹಾನಗರ ಪಾಲಿಕೆ, 
ಬೆಂಗಳೂರು ಇವರು ದಿನಾಂಕ: 27.08.2005 ರಿಂದ ಮತ್ತು 06.10.2005 ರವರೆಗೆ ಕಳೆದ ಅವಧಿಯನ್ನು ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳ 
ನಿಯಮ 8(15) (ಎಫ್‌) ರನ್ವಯ ಕಡ್ಡಾಯ ನೇಮಕಾತಿ ನಿರೀಕ್ಷಣಾವಧಿ ಎಂದು ಪರಿಗಣಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1330 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 416 ಆಸೇಇ 2005, ಬೆಂಗಳೂರು, ದಿನಾಂಕ: 08ನೇ ನವೆಂಬರ್‌ 2005 
ಶ್ರೀ ಬಿ.ಡಿ. ಅಗಸನಹಳ್ಳಿ, ಕೆ.ಎ.ಎಸ್‌. (ಆಯ್ದೆ ಶ್ರೇಣಿ) ಅಧಿಕಾರಿ ಹಾಲಿ ರಿಜಿಸ್ಟಾರ್‌ (ಮೌಲ್ಯಪಾಪನ), ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ ಇವರು ದಿನಾಂಕ: 04.07.2005 ರಿಂದ 04.10.2005 ರವರೆಗೆ ಕಳೆದ ಅವಧಿಯನ್ನು ಈ ಕೆಳಕಂಡಂತೆ ಪರಿಗಣಿಸಿ ಆದೇಶಿಸಲಾಗಿದೆ. 











I 04.07.2005 ರಿಂದ ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳ ನಿಯಮ 8(15) (ಎಫ್‌) ರ ಪ್ರಕಾರ ಕಡ್ಡಾಯ 
28.09.2005 ರವರೆಗೆ ನೇಮಕಾತಿ ನಿರೀಕ್ಷಣಾ ಅವಧಿ. 

Il 29.09.2005 ರಿಂದ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 76 ರನ್ವಯ ಸೇರುವಿಕೆ ಕಾಲ. 
04.10.2005 ರವರೆಗೆ 











ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1331 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 73 SFP 2005, Bangalore, Dated: 8% November, 2005 

The services of Shir N. Chandrashekara Murthy, IFS (KN 76), Secretary, Bayalu Seeme 
Abhivruddhi Mandali, Chitradurga, are withdrawn from the Department of Planning & Statistics, Bangalore 
with immediate effect and he is promoted to officiate in the rank of Additional Principal Chief Conservator 
of Forests, carrying the above Super Time Scale of pay of IFS viz., Rs. 24050-650-26000 with immediate 





೪೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧, ೨೦೦೫ ಭಾಗ - ೨ 





effect and posted until further orders as Additional Principal Chief Conservator of Forests (Vigilance) in 
the upgraded post. 
By Order and in the name of the Governor of Karnataka, 
K. SUDHAKARA SHETTY 
Under Secretary to Government 
P.R. 1332 Department of Personnel and Administration Reforms 
(Services-1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 19 ಆಸೇನಿ 2005, ಬೆಂಗಳೂರು, ದಿನಾಂಕ: 08ನೇ ನವೆಂಬರ್‌ 2005 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 22 ಅಸೇನಿ 2004, ದಿನಾಂಕ : 23.09.2004 ರನ್ವಯ ದಿನಾಂಕ 30.09.2005 ರಂದು 58 ವರ್ಷಗಳ 
ವಯೋಮಿತಿ ತಲುಪಿ ನಿವೃತ್ತಿ ಹೊಂದಿರುವ ಶ್ರೀ ಕೆ.ಎಸ್‌. ಕೃಷ್ಣಮೂರ್ತಿ, ಕೆ.ಎ.ಎಸ್‌. (ಸೂಪರ್‌ ಟೈಂ ಶ್ರೇಣಿ) ಅಧಿಕಾರಿ ಇವರಿಗೆ ನಿವೃತ್ತಿ 
ದಿನಾಂಕದವರೆಗೆ ಅವರ ಹಕ್ಕಿನಲ್ಲಿರುವ 240 (ಎರಡು ನೂರ ನಲವತ್ರು) ದಿನಗಳ ಗಳಿಗೆ ರಜೆಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮ 118-ಎ (1) 
ರನ್ವಯ ನಗದೀಕರಣಗೊಳಿಸಲು ಮಂಜೂರಾತಿ ನೀಡಿದೆ. 
ಶ್ರೀ ಕೆ.ಎನ್‌. ಕೃಷ್ಣಮೂರ್ತಿ, ನಿವೃತ್ತ ಕೆ.ಎ.ಎಸ್‌. (ಸೂಪರ್‌ ಟೈಂ ಶ್ರೇಣಿ) ಅಧಿಕಾರಿ ಇವರ ವಿರುದ್ಧ ಯಾವುದೇ ಇಲಾಖಾ ವಿಚಾರಣೆ / 
ಕ್ರಿಮಿನಲ್‌ ಮೊಕದ್ದಮೆ ಬಾಕಿಯಿರುವುದಿಲ್ಲವೆಂದು ದೃಢೀಕರಿಸಿದೆ. 
ಈ ಸಂಬಂಧ ದಿನಾಂಕ: 04.10.2005 ರಂದು ಹೊರಡಿಸಿರುವ ಇದೇ ಕ್ರಮ ಸಂಖ್ಯೆಯ ಅಧಿಸೂಚನೆಯನ್ನು ಈ ಮೂಲಕ ರದ್ದುಪಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1333 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 128 ಸೇಇಮು 2005, ಬೆಂಗಳೂರು, ದಿನಾಂಕ: 08ನೇ ನವೆಂಬರ್‌ 2005 
ಶ್ರೀ ಡಿ.ಹೆಚ್‌. ಬಸವರಾಜು, ಉಪ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು, ವಿದ್ಯುತ್‌ ಪರಿವೀಕ್ಷಣಾ ಇಲಾಖೆ ಇವರಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ. 12800-16720ರ ಸರ್ಕಾರದ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು, ವಿದ್ಯುತ್‌ 
ಪರಿವೀಕ್ಷಣಾ ಇಲಾಖೆ, ಬೆಂಗಳೂರು ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ನೇಮಿಸಲಾಗಿದೆ. 
ಈ ಬಡ್ತಿಯು ಉಪ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ವೃಂದದ ಜ್ಯೇಷ್ಠತಾ ಪಟ್ಟಿ ಬಗ್ಗೆ ನ್ಯಾಯಾಲಯದಲ್ಲಿ ಬಾಕಿಯಿರುವ ಪ್ರಕರಣಗಳಲ್ಲಿ 
ನೀಡಲಾಗುವ ಅಂತಿಮ ತೀರ್ಪಿನನ್ವಯ ಪುನರ್‌ವಿಮರ್ಶಿಸುವ ಷರತ್ತಿಗೊಳಪಟ್ಟಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1334 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 173 ಆಸೇವ 2005, ಬೆಂಗಳೂರು, ದಿನಾಂಕ: 08ನೇ ನವೆಂಬರ್‌ 2005 
ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ, ಶ್ರೀ ವಿ. ಶಂಕರ್‌, ಇವರನ್ನು ಸಮಾಜ ಕಲ್ಕಾಣ ಸಚಿವರ 
ಆಪ್ತಕಾರ್ಯದರ್ಶಿಯಾಗಿ - ಶ್ರೀ ಕೆ.ಎನ್‌. ವಿಜಯ ಇವರ ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಥವಾ 
ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1335 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಕೃಷಿ ಮತ್ತು ತೋಟಗಾರಿಕಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕೃತೋಇ 41 ಕೃಇಮಂ 2005, ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್‌ 2005 
ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮ ನಿಯಮಿತದ ಅಂತರ ನಿಯಮಾವಳಿ ಅನುಚ್ಛೇದ 15(ಬಿ) ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಬಿ.ಎ. ಚನ್ನಪ್ಪಗೌಡ, ಇವರನ್ನು ದಿನಾಂಕ 01.11.2005 ರಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ 
ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಸದರಿ ಸಂಸ್ಥೆಯ ನಿರ್ದೇಶಕ ಮಂಡಳಿಯ ನಿರ್ದೇಶಕರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ 
ನೇಮಿಸಲಾಗಿದೆ. 
ಷರತ್ತು ಮತ್ತು ನಿಬಂಧನೆಗಳನ್ನು ನಂತರ ಹೊರಡಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1336 ಜಿ.ಕೆ. ಗಾರಾಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೧, ೨೦೦೫ ೪೬೩ 





ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಕಇ 406 ಬಿಎಂಎಸ್‌ 2005, ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್‌ 2005 
ಶ್ರೀ ಬೇವಿಸ್‌ ಎ. ಕುಟಿನೋ, ಭಾ.ಅ.ಸೇ., ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ, ಇವರನ್ನು ಕರ್ನಾಟಕ 
ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಆಡಳಿತ ಮಂಡಳಿಯ ಅಧ್ಯಕ್ಷರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೆ 
ನೇಮಿಸಿ ಆದೇಶ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ಪ್ರಾಣದೇವ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ. 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 541 ಬಿಎಂಎಂ 2005, ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್‌ 2005 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 322 ಎಸ್‌ಎಎಸ್‌ 2005, ದಿನಾಂಕ 21.6.2005 ದಂತೆ ಶ್ರೀಮತಿ ಶಾಲಿನಿ ರಜನೀಶ್‌, 
ಐಎಎಸ್‌ ಇವರನ್ನು ಜಿಲ್ಲಾಧಿಕಾರಿ, ಬೆಳಗಾಂ ಈ ಹುದ್ದೆಯಲ್ಲಿ ನೇಮಿಸಲಾಗಿದೆ. ಜಿಲ್ಲಾಧಿಕಾರಿ ಹುದ್ದೆಯು ಹಿರಿಯ ವೇತನ ಶ್ರೇಣಿಯ ಐಎಎಸ್‌ 
ಕೇಡರ್‌ ಹುದ್ದೆಯಾಗಿರುತ್ತದೆ. ಶ್ರೀಮತಿ ಶಾಲಿನಿ ರಜನೀಶ್‌, ಐಎಎಸ್‌ ಇವರು ಪ್ರಸ್ತುತ ರೂ. 18400-500-22400 ವೇತನ ಶ್ರೀಣಿಯ 
ಅಧಿಕಾರಿಯಾಗಿರುವುದರಿಂದ ಜಿಲ್ಲಾಧಿಕಾರಿ, ಬೆಳಗಾಂ ಈ ಹುದ್ದೆಯನ್ನು ಶ್ರೀಮತಿ ಶಾಲಿನಿ ರಜನೀಶ್‌, ಐಎಎಸ್‌ ಇವರು ವಹಿಸಿಕೊಂಡ ದಿನಾಂಕದಿಂದ 
ಜಾರಿಗೆ ಬರುವಂತೆ ಒಂದು ವರ್ಷದ ಅವಧಿಗೆ ಅಥವಾ ಸದರಿ ಅಧಿಕಾರಿಯವರ ಪದಾವಧಿಯವರೆಗೆ, ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ, ಸೂಪರ್‌ ಟೈಮ್‌ ಸ್ಕೇಲ್‌ (ರೂ. 18400-500-22400) ವೇತನ ಶ್ರೇಣಿಯಲ್ಲಿ ಜಿಲ್ಲಾಧಿಕಾರಿಯ ಹುದ್ದೆಯನ್ನು ಸೃಜಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ.ಬಿ. ಗಣಾಚಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ನೇವೆಗಳು-1). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 94 ಎಂಎಂಸಿ 2005, ಬೆಂಗಳೂರು, ದಿನಾಂಕ: 20ನೇ ಅಕ್ಟೋಬರ್‌ 2005 
ವೈದ್ಯಕೀಯ ಶಿಕ್ಷಣ ಇಲಾಖೆಯ ಈ ಕೆಳಕಂಡ ಶಸ್ತ್ರಚಿಕಿತ್ಸಾಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರುಗಳಿಗೆ 16400-20000 ರೂ.ಗಳ AICTE ವೇತನ 
ಶ್ರೇಣಿಯ ಶಸ್ತ್ರಚಿಕಿತ್ಸಾಶಾಸ್ತ್ರ ಪ್ರಾಧ್ಯಾಪಕರ ಹುದ್ದೆಯಲ್ಲಿ ಸ್ಥಾನಪನ್ನರಾಗಲು ತಕ್ಷಣದಿಂದ ಜಾರಿಗೆ ಬರುವಂತೆ ಬಡ್ತಿ ನೀಡಿ ಮುಂದಿನ ಆದೇಶದವರೆಗೆ 
ಅವರುಗಳ ಹೆಸರುಗಳ ಮುಂದೆ ತೋರಿಸಿರುವ ಹುದ್ದೆಗಳಲ್ಲಿ ನೇಮಿಸಲಾಗಿದೆ. 


ಪಿ.ಆರ್‌. 1337 


ಪಿ.ಆರ್‌. 1338 








ಕ್ರಮ ಹೆಸರು ಹೊಂದಿರುವ ಹುದ್ದೆ ಮತ್ತು ಕಾಲೇಜು ಬಡ್ತಿ ಮೇಲೆ ನೇಮಿಸಲ್ಪಟ್ಟ ಹುದ್ದೆ 
ಸಂಖ್ಯೆ 
1 ಡಾ: ಟಿ.ಆರ್‌. ಚಿಕ್ಕಣ್ಣಾಚಾರಿ, ಶಸ್ತಚಿಕಿತ್ಲಾಶಾಸ್ತ ಸಹಾಯಕ | ಶಸ್ತ್ರಚಿಕಿತ್ಸಾಶಾಸ್ತ್ರ ಪ್ರಾಧ್ಯಾಪಕರು, ಬೆಂಗಳೂರು ಮೆಡಿಕಲ್‌ ಕಾಲೇಜ್‌, ಡಾ: 
ಇ ಅ ಅ ತ್ರ ಅ [) 


ರೇವಣ್ಣಸಿದ್ದಪ್ಪರವರ ನಿವೃತ್ತಿಯಿಂದ ತೆರವಾದ ಸ್ಥಾನದಲ್ಲಿ. 


ಣ 


ಪ್ರಾಧ್ಯಾಪಕರು, ಬೆಂಗಳೂರು ವೈದ್ಯಕೀಯ ಕಾಲೇಜು. 





2 ಡಾ: ಕೆ.ಎನ್‌. ನಾಗರಾಜ್‌, ಶಸ್ತ್ರಚಿಕಿತ್ಸಾಶಾಸ್ತ್ರ ಸಹಾಯಕ 
ಪ್ರಾಧ್ಯಾಪಕರು, ಮೈಸೂರು ವೈದ್ಯಕೀಯ ಕಾಲೇಜು. 


ಶಸ್ತ್ರಚಿಕಿತ್ಸಾಶಾಸ್ತ್ರ ಪ್ರಾಧ್ಯಾಪಕರು, ಬೆಂಗಳೂರು ಮೆಡಿಕಲ್‌ ಕಾಲೇಜು ಡಾ: 


ಗಿ p) 


ಎಲ್‌ ಸೋಮಸುಂದರ್‌ ರವರ ನಿಧನದಿಂದ ತೆರವಾದ ಸ್ಥಾನದಲ್ಲಿ. 


¢ 





3 ಡಾ: ಎಂ.ಬಿ. ಬಾರಿಗಿಡದ್‌, ಶಸ್ತ್ರಚಿಕಿತ್ಸಾಶಾಸ್ತ್ರ 
ಸಹಾಯಕ ಪ್ರಾಧ್ಯಾಪಕರು, ಕಿಮ್ಸ್‌ ಹುಬ್ಬಳ್ಳಿ. 


ಶಸ್ತ್ರಚಿಕಿತ್ಸಾಶಾಸ್ತ್ರ ಪ್ರಾಧ್ಯಾಪಕರು, ಮೈಸೂರು ವೈದಕೀಯ ಕಾಲೇಜು, 
ಲಿ ಲಿ ಅ 

ನಿವೃತ್ತರಾದ ಡಾ: ಮಹಿಮಂಜನ್‌ ಸಿಂಗ್‌ರವರ ನಿವೃತ್ತಿಯಿಂದ ತೆರವಾದ 
ಸ್ಥಾನದಲ್ಲಿ ಈ ಹುದ್ದೆಯ ಕಾರ್ಯಭಾರ ವಹಿಸಿಕೊಂಡ ಮರುದಿನದಿಂದ 


ಹುಬ್ಬಳ್ಳಿಯ ಕಿಮ್ಸ್‌ನ ಶಸ್ತ್ರಚಿಕಿತ್ಸಾಶಾಸ್ತ್ರ ಪ್ರಾಧ್ಯಾಪಕರ ಖಾಲಿ ಹುದ್ದೆಯಲ್ಲಿ 


[GS 




















ಅವರ ಸ್ವಂತ ವೇತನ ಮತ್ತು ಶ್ರೇಣಿಯ ಮೇಲೆ ನಿಯೋಜಿಸಿ 
ನೇಮಿಸಲಾಗಿದೆ. 
4 ಡಾ: ಎಂ ಶೇಷಶಾಯಿ, ಶಸ್ತ್ರಚಿಕಿತ್ಸಾಶಾಸ್ತ್ರ ಸಹಾಯಕ | ಶಸ್ತಚಿಕಿತ್ಲಾಶಾಸ್ತ್ರ ಪ್ರಾಧ್ಯಾಪಕರು, ಬೆಂಗಳೂರು ಮೆಡಿಕಲ್‌ ಕಾಲೇಜ್‌ ಡಾ: 
ಪ್ರಾಧ್ಯಾಪಕರು, ಬೆಂಗಳೂರು ಮೆಡಿಕಲ್‌ ಕಾಲೇಜು. ಎ.ಪಿ. ವಿಲಾಸ್‌ರವರ ನಿವೃತ್ತಿಯಿಂದ ತೆರವಾದ ಸ್ಥಾನದಲ್ಲಿ. 
5 ಡಾ: ಎನ್‌.ಎಂ. ಇನಾಂದರ್‌, ಶಸ್ತ್ರಚಿಕಿತ್ಸಾಶಾಸ್ತ್ರ  ಶಸ್ತ್ರಚಿಕಿತ್ಸಾಶಾಸ್ತ್ರ ಪ್ರಾಧ್ಯಾಪಕರು ಮೈಸೂರು ವೈದ್ಯಕೀಯ ಕಾಲೇಜು 
ಅ ಅ| ಆ ಅ ಶು 
ಸಹಾಯಕ ಪ್ರಾಧ್ಯಾಪಕರು, ನಿಯೋಜನೆ ಮೇಲೆ ವಿಮ್ಸ್‌, | ನಿವೃತ್ತರಾದ ಡಾ: ಮಂಗಳವಾಡೆಕರ್‌ರವರ ಸ್ಥಾನದಲ್ಲಿ ಈ ಹುದ್ದೆಯ 
ಬಳ್ಳಾರಿ ಕಾರ್ಯಭಾರ ವಹಿಸಿಕೊಂಡ ಮರುದಿನದಿಂದ ಬಳ್ಳಾರಿಯ ವಿಮ್ಸ್‌ 
ಶಸ್ತ್ರಚಿಕಿತ್ಸಾಶಾಸ್ತ್ರ ಪ್ರಾಧ್ಯಾಪಕರ ಖಾಲಿ ಹುದ್ದೆಯಲ್ಲಿ ಅವರ ಸ್ವಂತ ವೇತನ 
ಲಿ ಲ ದಸಾ ವ 
ಮತ್ತು ಶ್ರೇಣಿಯ ಮೇಲೆ ನಿಯೋಜಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜು 
ಪಿ.ಆರ್‌. 1339 ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಮಾಣ ಇಲಾಖೆ 


(ವೈದ್ಯಕೀಯ ಶಿಕ್ಷಣ). 





೪೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧, ೨೦೦೫ ಭಾಗ - ೨ 





ಅಧಿಸೂಚನೆ 
ಭಾಗ 1 
ಸಂಖ್ಯೆ: ಆಕುಕ 124 ಎಂಎಂಸಿ 2005, ಬೆಂಗಳೂರು, ದಿನಾಂಕ: 19ನೇ ಅಕ್ಟೋಬರ್‌ 2005 
1) ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಈ ಕೆಳಕಂಡ ಸ್ವತಂತ್ರ ಪ್ರಭಾರದ ಮೇಲೆ ನೇತ್ರಚಿಕಿತ್ಸಾಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯನ್ನು 
ಹೊಂದಿರುವವರಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ 12000-18300 ರೂ.ಗಳ A।C೦TE ವೇತನ ಶ್ರೇಣಿಯ ನೇತ್ರಚಿಕಿತ್ಸಾಶಾಸ್ತ್ರ ಸಹಾಯಕ 
ಪ್ರಾಧ್ಯಾಪಕರ ಹುದ್ದೆಯಲ್ಲಿ ಸ್ಥಾನಪನ್ನರಾಗಲು ಬಡ್ತಿ ನೀಡಿ ಮುಂದಿನ ಆದೇಶದವರೆಗೆ ಅವರುಗಳ ಸ್ವತಂತ್ರ ಪ್ರಭಾರದ ಮೇಲೆ ಹೊಂದಿರುವ 
ನೇತ್ರಚಿಕಿತ್ಸಾಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರುಗಳ ಹುದ್ದೆಗಳಲ್ಲಿ ಅನುಕ್ರಮವಾಗಿ ನೇಮಿಸಲಾಗಿದೆ. 








ಕ್ರಮ ಹೆಸರು ಹೊಂದಿರುವ ಹುದ್ದೆಯ ಪದನಾಮ ಮತ್ತು ನೇಮಿಸಲ್ಪಟ್ಟಿರುವ ಹುದ್ದೆಯ ಪದನಾಮ ಮತ್ತು ಕಾಲೇಜು 
ಸಂಖ್ಯೆ ಸೇವಾನಿರತಾದ ಕಾಲೇಜು 
1 ಡಾ: ಬಿಎನ್‌. ಕಲ್ಪನಾ ನೇತ್ರಚಿಕಿತ್ಸಾಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಬೆಂಗಳೂರು ವೈದ್ಯಕೀಯ 


ನೇತ್ರಚಿಕಿತ್ಸಾಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ (ಸ್ವತಂತ್ರ | ಕಾಲೇಜು. 
ಪ್ರಭಾರ), ಬೆಂಗಳೂರು ವೈದ್ಯಕೀಯ ಕಾಲೇಜು. 





2 ಡಾ: ಜಿ. ನಾಗರಾಜು ನೇತ್ರಚಿಕಿತ್ಸಾಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಬೆಂಗಳೂರು ವೈದ್ಯಕೀಯ 
ನೇತ್ರಚಿಕಿತ್ಸಾಶಾಸ್ತ್ರ (ಸ್ವತಂತ್ರ ಪ್ರಭಾರ) ಸಹಾಯಕ | ಕಾಲೇಜು. 
ಪ್ರಾಧ್ಯಾಪಕರು, ಬೆಂಗಳೂರು ವೈದ್ಯಕೀಯ ಕಾಲೇಜು 





3 ಡಾ: ಜಿ. ಸುರೇಶ್‌ಬಾಬು ನೇತ್ರಚಿಕಿತ್ಸಾಶಾಸ್ತ್ರ 
ನೇತ್ರಚಿಕಿತ್ಸಾಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ (ಸ್ವತಂತ್ರ | ಕಾಲೇಜು. 
ಪ್ರಭಾರ) ಬೆಂಗಳೂರು ವೈದ್ಯಕೀಯ ಕಾಲೇಜು. 


ಸಹಾಯಕ ಪ್ರಾಧ್ಯಾಪಕರು, ಬೆಂಗಳೂರು ವೈದ್ಯಕೀಯ 








4 ಡಾ: ನಿಶಾತ್‌ ಸುಲ್ತಾನ ಖಾಯಾಂ, ನೇತ್ರಚಿಕಿತ್ಸಾಶಾಸ್ತ್ರ 
ನೇತ್ರಚಿಕಿತ್ಸಾಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರ, (ಸ್ವತಂತ್ರ | ಕಾಲೇಜು. 
ಪ್ರಭಾರ) ಬೆಂಗಳೂರು ವೈದ್ಯಕೀಯ ಕಾಲೇಜು. 


ಸಹಾಯಕ ಪ್ರಾಧ್ಯಾಪಕರು, ಬೆಂಗಳೂರು ವೈದ್ಯಕೀಯ 











ಭಾಗ 2 
ಬೆಂಗಳೂರು ವೈದ್ಯಕೀಯ ಕಾಲೇಜಿನ ನೇತ್ರಚಿಕಿತ್ಸಾಶಾಸ್ತ್ರ ಉಪನ್ಮಾಸಕ ಡಾ: ಎಸ್‌. ಶಶಿಧರ್‌ ರವರಿಗೆ ಈ ತಕ್ಷಣದಿಂದ ಜಾರಿಗೆ 
ಬರುವಂತೆ 12000-18300 ರೂ.ಗಳ AICTE ವೇತನ ಶ್ರೇಣಿಯ ನೇತ್ರಚಿಕಿತ್ಸಾಶಾಸ್ತ್ರ ಸಹಾಯ ಪ್ರಾಧ್ಯಾಪಕ ಹುದ್ದೆಯಲ್ಲಿ ಸ್ಥಾನಪನ್ನರಾಗಲು ಬಡ್ತಿ ನೀಡಿ 
ಮುಂದಿನ ಆದೇಶದವರೆಗೆ ಬೆಂಗಳೂರು ವೈದ್ಯಕೀಯ ಕಾಲೇಜಿನ ನೇತ್ರಚಿಕಿತ್ಸಾಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯಲ್ಲಿ ಡಾ: ಟಿ.ಕೆ. ರಮೇಶ್‌ರವರ 
ಬಡ್ತಿಯಿಂದ ತೆರವಾದ ಸ್ಥಾನದಲ್ಲಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜು 
ಪಿ.ಆರ್‌. 1340 ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ 
(ವೈದ್ಯಕೀಯ ಶಿಕ್ಷಣ). 
ಅಧಿಸೂಚನೆ ಸಂಖ್ಯೆ: ಆಕುಕ 131 ಎಂಎಂಸಿ 2005, ಬೆಂಗಳೂರು, ದಿನಾಂಕ: 18ನೇ ಅಕ್ಟೋಬರ್‌ 2005 
ಬೆಂಗಳೂರು ವೈದ್ಯಕೀಯ ಕಾಲೇಜಿನ ಔಷಧ ಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದ ಡಾ: ಸಿ.ಆರ್‌. ಜಯಂತಿರವರಿಗೆ ಈ ತಕ್ಷಣದಿಂದ ಜಾರಿಗೆ 
ಬರುವಂತೆ 16400-20000 ರೂ.ಗಳ ಗಿ1೦76 ವೇತನ ಶ್ರೇಣಿಯ ಔಷಧ ಶಾಸ್ತ್ರ ಪ್ರಾಧ್ಯಾಪಕ ಹುದ್ದೆಯಲ್ಲಿ ಸ್ಥಾನಪನ್ನರಾಗಲು ಬಡ್ತಿ ನೀಡಿ ಬೆಂಗಳೂರು 
ವೈದ್ಯಕೀಯ ಕಾಲೇಜಿನಲ್ಲಿ ಡಾ: ಬಿ.ಎನ್‌. ಶ್ರೀನಿವಾಸ್‌ರವರ ನಿವೃತ್ತಿಯಿಂದ ತೆರವಾದ ಔಷಧಶಾಸ್ತ್ರ ಪ್ರಾಧ್ಯಾಪಕ ಹುದ್ದೆಯಲ್ಲಿ ಮುಂದಿನ ಆದೇಶದವರೆಗೆ 
ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜು 
ಪಿ.ಆರ್‌. 1341 ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
(ವೈದ್ಯಕೀಯ ಶಿಕ್ಷಣ). 
ಅಧಿಸೂಚನೆ ಸಂಖ್ಯೆ: ಆಕುಕ 107 ಎಂಎಂಸಿ 2005, ಬೆಂಗಳೂರು, ದಿನಾಂಕ: 18ನೇ ಅಕ್ಟೋಬರ್‌ 2005 
ಮೈಸೂರು ವೈದ್ಯಕೀಯ ಕಾಲೇಜಿನಲ್ಲಿ ಪಿ ಅಂಡ್‌ ಎಸ್‌ಎಂ ಉಪನ್ಯಾಸಕರಾದ ಡಾ: ಎಸ್‌.ಜಿ. ಚಂದ್ರಕುಮಾರ್‌ರವರಿಗೆ ಈ ತಕ್ಷಣದಿಂದ 
ಜಾರಿಗೆ ಬರುವಂತೆ 12000-18300 ರೂ.ಗಳ ಸA॥CTE ವೇತನ ಶ್ರೇಣಿಯ ಪಿ ಅಂಡ್‌ ಎಸ್‌ಎಂ ಸಹಾಯಕ ಪ್ರಾಧ್ಯಾಪಕ ಹುದ್ದೆಯಲ್ಲಿ 
ಸ್ಥಾನಪನ್ನರಾಗಲು ಬಡ್ತಿ ನೀಡಿ ಮೈಸೂರು ವೈದ್ಯಕೀಯ ಕಾಲೇಜಿನಲ್ಲಿ ಪಿ ಅಂಡ್‌ ಎಸ್‌ಎಂ ಸಹಾಯಕ ಪ್ರಾಧ್ಯಾಪಕ ಹುದ್ದೆಯಲ್ಲಿ ಡಾ: ಎಂ.ಪಿ. ಶಾರದ 
ರವರ ಬಡ್ತಿಯಿಂದ ತೆರವಾದ ಹುದ್ದೆಯಲ್ಲಿ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜು 
ಪಿ.ಆರ್‌. 1342 ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ 
(ವೈದ್ಯಕೀಯ ಶಿಕ್ಷಣ). 





